ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


ಕ್ರ 
ವಿಧಾನ ಪರಿಷತ್ತಿನ ಸದಸ್ಯರ ಹೆಸರು 


EF) 


ಉತ್ತರಿಸುವ ದಿನಾಂಕ 
ಉತ್ತರಿಸುವ ಸಚಿವರು 


616 

ಶ್ರೀ ಎನ್‌. ರವಿಕುಮಾರ್‌(ವಿಧಾನ ಸಭಾ 
ಕ್ಷೇತ್ರದಿಂದ ಚುನಾಯಿತರಾದವರು) 
05.03.2021 


ಕೃಷಿ ಸಚಿವರು 


ಕ್ರಸ ಪ್ರಶ್ನೆ ಉತ್ತರ 

ಅ. [ಕೃತಿ ಭಾಗ್ಯ ಯೋಜನೆಯಡಿ ಕಳೆದ| ಕೃಷಿ ಭಾಗ್ಯ ಯೋಜನೆಯಡಿ ಕಳೆದ ಎರಡು ವರ್ಷಗಳಲ್ಲಿ 
ಎರಡು ವರ್ಷಗಳಲ್ಲಿ | ನಿರ್ಮಾಣಗೊಂಔರುವ ಕೃಷಿ ಹೊಂಡಗಳ ವರ್ಷವಾರು ಮತ್ತು 
ನಿಪರಸುವಡಿದಿದ ಕೈಷಿ | ಹ್ರಲ್ಲಾವಾರು ವಿವರಗಳನ್ನು ಅನುಬಂಧ-1 ರಲ್ಲಿ ನೀಡಿದೆ. 
ಹೊಂಡಗಳ ಸಂಖ್ಯೆ ಎಷ್ಟು: 
(ವರ್ಷವಾರು ಜಿಲ್ಲಾವಾರು ಮಾಹಿತಿ 
ನೀಡುವುದು) 

ಆ. [ಕೃಷಿ ಹೊಂಡಗಳನ್ನು ನಿರ್ಮಿಸಲು| ಕೃಷಿ ಭಾಗ್ಯ ಯೋಜನೆಯಡಿ ಕಳೆದ ಎರಡು ವರ್ಷಗಳಲ್ಲಿ ಕೃಷಿ 
ಕಳೆದ ಎರಡು ವರ್ಷಗಳಲ್ಲಿ ಹೊಂಡಗಳ ನಿರ್ಮಾಣಕ್ಕೆ ಸರ್ಕಾರ ಮಾಡಿರುವ ವೆಚ್ಚದ 


ಸರ್ಕಾರವು ಮಾಡಿರುವ ವೆಚ್ಚ ಎಷ್ಟು; 
ಒಂದು ಕೃಷಿ ಹೊಂಡ ನಿರ್ಮಿಸಲು 


ಆಗುವ ವೆಚ್ಚ ಎಷ್ಟು: ಅದಕ್ಕೆ ಸರ್ಕಾರದ. 


ಸಹಾಯ ಧನವೆಷ್ಟು: 
ಮಾಹಿತಿ ನೀಡುವುದು) 


(ಜಿಲ್ಲಾವಾರು 


ಜಿಲ್ಲಾವಾರು ವಿವರಗಳನ್ನು ಅಸುಬಂಧ-2 ರಲ್ಲಿ ನೀಡಿದೆ. 
ಒಂದು ಕೃಷಿ ಹೊಂಡ ನಿರ್ಮಿಸಲು ಆಗುವ ವೆಚ್ಚ ಕೆಳಕಂಡಂತೆ ಇದೆ 


ಕ್ರಸಂ ಕ್ಕನಿ'ಹೊಂಡದ ಘಡ್‌ ನಷ್ಟ ಕೊ) - 
ಗಾತ್ರ (ಮೀ.ನಲ್ಲಿ) ಕೆಂಪು ಮಣ್ಣು | ಕಷ್ಟುಮಣ್ಣು 

1 10*10*3. 22087.00 |- 

2 12*12*3 27080.00 | 26986.00 

3 15*15*3 39589.00 |35346.00 

4 18*18*3. | 52032.00 |51732.00 

5 21*21*3 72502.00 | 62966.00 


ಸಾಮಾನ್ಯ ವರ್ಗದ. ರೈತರಿಗೆ. ಶೇ.80 ಮತ್ತು ಪ.ಜಾತಿ 
1ಪ.ಪಂಗಡದ. ರೈತರಿಗೆ ಶೇಂಂ ರ ಸಹಾಯಧನ 
ನೀಡಲಾಗುವುದು. 


ಸರ್ಕಾರದ ಸಹಾಯಾನುದಾನದಿಂದ 
ಕೃಷಿ ಹೊಂಡಗಳನ್ನು ನಿರ್ಮಿಸಿರುವ 
ಕೃಷಿಕರ ಹೆಸರು ಮತ್ತು ವಿಳಾಸ 
ಹಾಗೂ ಎಷ್ಟು ಕೃಷಿ ಹೊಂಡಗಳನ್ನು 
ನಿರ್ಮಿಸಿರುತ್ತಾರೆ; 

ಮಾಹಿತಿ ನೀಡುವುದು). 


(ಜಿಲ್ಲಾವಾರು 


ಸರ್ಕಾರದ ಸಹಾಯಾನುದಾನದಿಂದ ಕೃಷಿ ಹೊಂಡಗಳನ್ನು 
ನಿರ್ಮಿಸಿರುವ ಕೃಷಿಕರ ಹೆಸರು ಮತ್ತು ವಿಳಾಸದ ಜಿಲ್ಲಾವಾರು 
ಮಾಹಿತಿ ೦೦ ಯಲ್ಲಿ ನೀಡಲಾಗಿದೆ. 


ಕೃಷಿ ಹೊಂಡ ನಿರ್ಮಿಸಲು ಯಾವ 
ಯಾವ ಸಂಸ್ಥೆಗಳಿಗೆ ದರ ಕರಾರಿಸ್ವಯ 
ಅವಕಾಶ ಕಲ್ಪಿಸಲಾಗಿದೆ; (ಜಿಲ್ಲಾವಾರು 
ಮಾಹಿತಿ ನೀಡುವುದು) 


ರಾಜ್ಯ ಮಟ್ಟದ ಪ್ರಕ್ರಿಯೆ ಮುಖಾಂತರ 
ಸಂಸ್ಥೆಗಳನ್ನು ಆಯ್ಕೆ (6a!) ಮಾಡಲಾಗುವುದು. ಸದರಿ 
ಅಸುಮೋದನೆಗೊಂಡ ಸಂಸ್ಥೆಗಳ ವಿವರವನ್ನು ಜಿಲ್ಲೆ ಗಳಿಗೆ 
ಕಳುಹಿಪಿ ಕೊಡಲಾಗುವುದು. ರೈತರು ಸಂಸ್ಥೆಗಳ ಮೂಲಕ ಕೃಷಿ 
ಹೊಂಡ ನಿರ್ಮಿಸಲು ಇಚ್ಛಿಸಿದಲ್ಲಿ ಮಾತ್ರ ಅಂತಹ ಸಂಸ್ಥೆಯ 
ಹೆಸರಿನಲ್ಲಿ ರೈತ ವಂತಿಕೆಯನ್ನು ಪಡೆದು ಕೃಷಿ ಹೊಂಡ 
ನಿರ್ಮಿಸಲಾಗುವುದು, 
2017-18 ಸೇ ಸಾಲಿನಲ್ಲಿ ಕೃಷಿ ಹೊಂಡಗಳ ನಿರ್ಮಾಣಕ್ಕೆ ಮೆ. 
ಅಕ್ಷಯ ಇರಿಗೇಶಸ್‌ ಪ್ರಾಡಕ್ಸ್‌ ಪ್ರೈ ಲಿ ಮೆಸಿಆರ್‌ 
ಅಸೋಸಿಯೇಟ್ಸ್‌ , ಮೆ. ಐಕಾನ್‌ ಅಸೋಸಿಯೆಟ್ಸ್‌ ಸಂಸ್ಥೆಗಳು 
ಆಯ್ಕೆಯಾಗಿರುತ್ತವೆ. 2018-19 ಹಾಗೂ'2019-20 ನೇ ಸಾಲಿಗೆ 
ಮೆ!ಚೇತನ ಪವರ್‌ ಪ್ರೈವೇಟ್‌ ಲಿಮಿಟೆಡ್‌ ಹಾಗೂ ಶ್ರೀ 
ಮುರುಗೇಂದ್ರ ಟ್ರೇಡರ್ಸ್‌ ಹಾಗೂ ವರ್ಕ್ಸ್‌ ಕಂಟ್ರಾಕ್ಟರ್‌ ಸಂಸ್ಥೆಯು 
ಆಯ್ಕೆಯಾಗಿರುತ್ತದೆ. 


e-procurement 


ಸಂಖ್ಯ: ASRI-AMH-/59/2021 


Be 
ಕಹಿ ಸಚಿವರು 


ಕೃಷಿ ಭಾಗ್ಯ ಯೋಜನೆಯಡಿ ಕಳೆದ ಎರಡು ವರ್ಷಗಳಲ್ಲಿ ( 2018-19, 2019-20 ) ಜಿಲ್ಲಾವಾರು ನಿರ್ಮಾಣಗೊಂಡಿರುವ ಕೃಷಿ 


ಹೊಂಡಗಳ ಸಂಖ್ಯೆ 


ಅಮನುಬಂಧ-1 
(ಪ್ರಶ್ನೆ ಸಂಖ್ಯೆ:616ಕ್ಕೆ) 


(ಭೌತಿಕ: ಸಂಖ್ಯೆಗಳಲ್ಲಿ) 


ಪ್ರ.ಸಂ. ಜಿಲ್ಲೆ 2018-19 2019-20 
1 ಬಾಗಲಕೋಟೆ 2451 883 
2 ಬೆಂಗಳೂರು(ಸಗರ) 299 203 
3 ಬೆಂಗಳೂರು(ಗ್ರಾ) 1224 558 
4 ಬೆಳಗಾವಿ 5884 1818 
5 ಬಳ್ಳಾರಿ 2912 767 
6 ಬೀದರ್‌ 2979 1058 
# ಚಾಮರಾಜನಗರ 956 677 
8 ಚಿಕ್ಕಬಳ್ಳಾಪುರ 2023 1024 
9 ಚಿಕ್ಕಮಗಳೂರು 1348 720 
10 ಚಿತ್ರದುರ್ಗ 2024 944 
11 ದಕ್ಷಿಣ ಕನ್ನಡ 480 251 
12 ದಾವಣಗೆರೆ 4012 655 
13 ಧಾರವಾಡ 4099... | 2551 
14 ಗದಗ 2316 1819 
15 ಹಾಸನ 2307 1305 
16 ಹಾಬೇರಿ 1552 958 
17 ಕಲಬುರಗಿ 6855 2521 
18 ಕೊಡಗು 548 1094 
19 ಕೋಲಾರ್‌ 3379 1312 
20 ಕೊಪ್ಪಳ 3720 1200 
21 ಮಂಡ್ಯ 1301 435 
22 ಮೈಸೂರು 1838 708 
23 ರಾಯಚೂರು 2487 1236 
24 ರಾಮನಗರ - 743 534 
25 ಶಿವಮೊಗ್ಗ 595 304 
26 ತುಮಕೂರು 4082 1418 
27 ಉಡುಪಿ 354 154 
28 ಉತ್ತರ ಕನ್ನಡ 488 206 
29 ವಿಜಯಪುರ 2600 1686 
30 ಯಾದಗಿರಿ 826 482 

ಒಟ್ಟು 67582 29481 


ಅನುಬಂಧ-2 
(ಪ್ರಶ್ನೆ ಸಂಖ್ಯೆ:616ಕ್ಕೆ) 


ಕೃಷಿ ಭಾಗ್ಯ ಯೋಜನೆಯಡಿ ಕಳೆದ ಎರಡು ವರ್ಷಗಳಲ್ಲಿ (2018-19,2019-20)ಕೃಷಿ ಹೊಂಡಗಳ ನಿರ್ಮಾಣಕ್ಕೆ ಮಾಡಿರುವ ಜಿಲ್ಲಾವಾರು 


ಪೆಚ್ಚದ ವಿವರ (ರೂ. ಲಕ್ಷಗಳಲ್ಲಿ) 
ಕ್ರ.ಸಂ. ಜಿಲ್ಲೆ 2018-19 2019-20 
1 ಬಾಗಲಕೋಟೆ 1258.87 467.13 
2 ಬೆಂಗಳೂರು(ಸಗರ) 87.71 51.17 
3 ಬೆಂಗಳೂರು(ಗ್ರಾ) 389.56 199.49 
4 ಬೆಳಗಾವಿ 2719.59 1182.85 
ಜ್ಜ ಬಳ್ಳಾರಿ 1647.41 459.39 
6 ಬೀದರ್‌ 1361.23 618.11 
ಚಾಮರಾಜನಗರ 372.45 240.89 
8 ಚಿಕ್ಕಬಳ್ಳಾಪುರ 979.96 522.18 
9 ಚಿಕ್ಕಮಗಳೂರು 444.68 317.84 
10 ಚಿತ್ರದುರ್ಗ 1305.66 371.91 
[ದಕ್ಷಿಣಕನ್ನಡ § 120.01 81.00 
12 ದಾವಣಗೆರೆ 1667.03 321.42 
13 ಧಾರವಾಡ 1372.80 1603.96 
14 ಗದಗ 1496.88 1487.03 
15 ಹಾಸನ 1013.74 642.27 
16 ಹಾವೇರಿ 635.71 609.23 
17 ಕಲಬುರಗಿ 2420.77 1117.59 
18 ಕೊಡಗು ' 274.62 597.43 
19 ಕೋಲಾರ್‌ 1555.77 685.40 
20 ಕೊಪ್ಪಳ 1898.13 933.25 
21 ಮಂಡ್ಯ 449.27 177.75 
22 ಮೈಸೂರು 646.64 301.84 
23 | ರಾಯಚೂರು 1064.26 1089.27 
24 ರಾಮನಗರ 333.81 260.83 
25 ಶಿವಮೊಗ್ಗ 233.48 116.85 
26 ತುಮಕೂರು 1712.93 642.37 
27 ಉಡುಪಿ 63.71 37.05 
28 ಉತ್ತರ ಕನ್ನಡ 159.20 84.66 
29 ವಿಜಯಪುರ 1188.29 863.20 
30 ಯಾದಗಿರಿ : 329.64 150.57 
ಒಟ್ಟು 29203.83 16233.91 


